ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


(ಅ) ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 
ಅತಿಯಾದ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅತಿ 
ಹೆಚ್ಚು ಬೆಳೆ ಹಾನಿಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ 
ಕೈಗೊಂಡ ಕ್ರಮವೇನು; (ವಿವರ ನೀಡುವುದು) 


1032 
ಶ್ರೀ ಬಿ.ಜಿ. ಪಾಟೀಲ್‌ (ಸ್ಮಳೀಯ 
ಸಂಸ್ಥೆಗಳ ಕ್ಲೇತು 


22.12.2021 
ಮಾನ್ಯ ಕಂದಾಯ ಸಚಿವರು 


ಕಲಬುರಗಿ ಜಿಲ್ಲೆಯಲ್ಲಿ ಜುಲೈೆ-ಸೆಪ್ಟೆಂಬರ್‌ 
ತಿಂಗಳಿನಲ್ಲಿ ಅತಿಯಾದ ಮಳೆಯಿಂದ ಬೆಳೆ 
ಹಾನಿಯಾಗಿದ್ದು, ಇಲ್ಲಿಯವರೆಗೆ 1,88,195, 
ರೈತರಿಗೆ ರೂ.4164 ಕೋಟಿ ಇನ್‌ಪುಟ್‌ 
ಸಬ್ಬಿಡಿಯನ್ನು ರೈತರ ಬ್ಯಾಂಕ್‌ ಖಾತೆಗೆ ನೇರವಾಗಿ 
ಜಮೆಯಾಗಿದೆ. 


ಯಾದಗಿರಿ ಜಿಲ್ಲೆಯಲ್ಲಿ 2021ನೇ ಸಾಲಿನಲ್ಲಿ 
ಅಂದಾಜು ಒಟ್ಟು 10902.52 ಹೆಕ್ಟೇರ್‌ ನಷ್ಟು ಬೆಳೆ 
ಹಾನಿಯಾಗಿದ್ದು, ಪರಿಹಾರ ತಂತ್ರಾಂಶದ 
ಮೂಲಕ ಇಲ್ಲಿಯವರೆಗೆ 6817 ರೈತರ ಬ್ಯಾಂಕ್‌ 
ಖಾತೆಗೆ ರೂ6759 ಲಕ್ಷಗಳನ್ನು ನೇರವಾಗಿ 


ಹಾನಿಯಾಗಿದೆಯೆಂದು ಕಂದಾಯ ಹಾಗೂ ಕೃಪಿ 
ಇಲಾಖೆ ನಡೆಸಿದ ಜಂಟಿ ಸಮೀಕ್ಷೆ ವರದಿ 
ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ; 


(ಇ) ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯು 
ಹಿಂದುಳಿದ ಪ್ರದೇಶವಾದ ಕಾರಣ ರಣ 
ನಿಯಮಾವಳಿ ಹೊರತುಪಡಿಸಿ ವಿಶೇಪ 
ಪ್ರಕರಣದಡಿ ನೆರವು ನೀಡಲು ಸರ್ಕಾರ ಯಾವ 
ಕ್ರಮ ಕೈಗೊಳ್ಳುವುದು? (ವಿವರ ನೀಡುವುದು) 


ಕಂಇ 586 ಟಎನ್‌ಆರ್‌ 2021 


ಬ್ಯಾಂಕ್‌ ಖಾತೆಗೆ ಜಮೆ ಆಗಿರುತ್ತದೆ. 
(ಆ) ಮೇಲ್ಕಂಡ ಜಿಲ್ಲೆಗಳಲ್ಲಿ ಅತಿಯಾದ | ಸರ್ಕಾರಕ್ಕೆ ಸಲ್ಲಿಸಿರುವ ಜಂಟಿ ಸಮೀಕ್ಷೆ 
ಮಳೆಯಿಂದಾಗಿ ಶೇ.40ರಷ್ಟು ಬೆಳೆ | ವರದಿಯನುಸಾರ ಯಾದಗಿರಿ ಜಿಲ್ಲೆಯಲ್ಲಿ 2021ನೇ 


ಸಾಲಿನಲ್ಲಿ ಅಂದಾಜು ಒಟ್ಟು 1090.52 ಹೆಕ್ಟೇರ್‌ 
ಹಾಗೂ ಕಲಬುರ್ಗಿ ಜಿಲ್ಲೆಯಲ್ಲಿ 2,46,003 ಹೆಕ್ಟೇರ್‌ 
ನಷ್ಟು ಬೆಳೆ ಹಾನಿಯಾಗಿದೆ. 


ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯು ದೇಶಕ್ಕ 
ಏಕರೂಪವಾಗಿರುತ್ತದೆ. ಅದರನ್ವಯ ಪ್ರಸಕ್ತ 
ಸಾಲಿನ ಪ್ರವಾಹದಿಂದ ಉಂಟಾದ ಬೆಳೆ ಹಾವಿಗೆ 
ಇನ್‌ಪುಟ್‌ ಸಬ್ಸಿಡಿಯನ್ನು 


"ಪ 


v 


ಊಂ ಡ್‌ 
a 


ಕಂದಾಯ ಸಚಿವರು 


